ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1793 (2106) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಪತಿ-ಪತ್ನಿ ಸರ್ಕಾರಿ ನೌಕರರು ಪ್ರತ್ಯೇಕವಾಗಿ ಹೆಚ್‌.ಆರ್‌.ಎ. ಪಡೆಯುತ್ತಿರುವ ಬಗ್ಗೆ 


(ಅ) ರಾಜ್ಯದಲ್ಲಿ ಪತಿ-ಪತ್ನಿ ಇಬ್ಬರೂ ಸರ್ಕಾರಿ ನೌಕರರಾಗಿ ಒಂದೇ ಸ್ಥಳದಲ್ಲಿ 
ವಾಸವಾಗಿರುವವರ ಸಂಖ್ಯೆ ಎಷ್ಟು ; 


(ಆ) ಇವರಲ್ಲಿ ಪತಿ-ಪತ್ನಿ ಇಬ್ಬರೂ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವವರ ಸಂಖ್ಯೆ 
ಐಷ್ಟು ; 


(ಇ) ಹಾಗಿದ್ದಲ್ಲಿ ಒಂದೇ ಸ್ಥಳದಲ್ಲಿ ವಾಸವಾಗಿದ್ದುಕೊಂಡು ಪ್ರತ್ಯೇಕವಾಗಿ ಇಬ್ಬರೂ 
ಹೆಚ್‌.ಆರ್‌.ಎ, (ಮನೆ ಬಾಡಿಗೆ ಭತ್ಯೆ) ಪಡೆಯುತ್ತಿರುವುದು ನಿಜವೇ; ಇದ್ದಲ್ಲಿ, ಅಂತಹವರ 
ಹೆಸರು, ಇಲಾಖೆ ಮತ್ತು ವಾಸಸ್ಮಳದ ವಿವರ ನೀಡುವುದು; 


(ಈ) ಇದನ್ನು ನಿಯಂತಿಸಲು ಯಾವ ಕಾಲಮಿತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು? 
(ವಿವರ ನೀಡುವುದು) 


